ಓಗ./50-0೧0/2515///೧೧-417/2006-2008 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಆಗಸ್‌ ೧೬, ೨೦೦೭ (ಶ್ರಾವಣ ೨೫, ಶಕ ವರ್ಷ ೧೯೨೯) 


ಸಂಪುಟ ೧೪೨ 








ಸಂಚಿಕೆ ೩೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಇಡಿ 93 ಡಿಸಿಇ 2007, ಬೆ೦ಗಳೂರು, ದಿನಾಂಕ: 23ನೇ ಜುಲೈ 2007 
ಕಾಲೇಜು ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಗ್ರೇಡ್‌-1 ಪ್ರಾಂಶುಪಾಲರುಗಳಿಗೆ ಪ್ರಾಂಶುಪಾಲರು ಗ್ರೇಡ್‌-2 ವೃಂದಕ್ಕೆ 


(ಯುಜಿಸಿ ವೇತನ ಶ್ರೇಣಿ ರೂ. 16,400-22,400) ಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಲಾಗಿರುವ 


ಕಾಲೇಜುಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





| ಕ.ಸಂ 


ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಸ್ಥಳ ನಿಯುಕಿಗೊಳಿಸಲಾದ ಕಾಲೇಜು 





1 


ಈಶ್ವರಪ್ಪ ಜಿ.ಆರ್‌. 


ಗ್ರೇಡ್‌-1 ಪ್ರಾಂಶುಪಾಲರು, 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅಜ್ಜಂಪುರ 


ಸರ್ಕಾರಿ ಕರಾ ಕಾಲೇಜು ಚಿತ್ರದುರ್ಗ 





ಗಾಂವಕರ್‌ ದೇವಾನ೦ದ ರಾಮ್‌, 


ಗೇಡ್‌-1 ಪ್ರಾಂಶುಪಾಲರು 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಆನೇಕಲ್‌ 


ಸರ್ಕಾರಿ ಕಲಾ ಕಾಲೇಜು, ಬೆ೦ಗಳೂರು 





ಸೋಮಶೇಖರ ಎ.ಎನ್‌, 


ಗ್ರೇಡ್‌-1 ಪ್ರಾಂಶುಪಾಲರು, 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆ.ಆರ್‌. ಪೇಟೆ. 


ಸರ್ಕಾರಿ ಬಾಲಕರ ಕಾಲೇಜು, ಮಂಡ್ಯ 





ಸುರೇಶ್‌ ಗುಪ ಟಿ.ವಿ. 


ಗ್ರೇಡ್‌-1 ಪ್ರಾರಿಶುಪಾಲರು, 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೊಸದುರ್ಗ 


ಹೆಚ್‌.ಪಿ.ಸಿ.ಸಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 
ಚಳ್ಳಕೆರೆ. 








ಗ್ರೇಡ್‌-1 ಪ್ರಾಂಶುಪಾಲರು, 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸುರಪುರ 


5 ಡಾ: ಸೀಮಾ, ಮಹಾರಾಣಿ ಮಹಿಳಾ ಕಲಾ ಕಾಲೇಜು, 
ಗ್ರೇಡ್‌-1 ಪ್ರಾಂಶುಪಾಲರು, ಬೆಂಗಳೂರು. 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗಂಗಾನಗರ, 
ಬೆಂಗಳೂರು 

6 ಹುಗಾರ ಭೀಮಣ್ಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಳ್ಳಾರಿ 











ಸತ್ಯನಾರಾಯಣ ಹೆಚ್‌. 


ಗ್ರೇಡ್‌-1 ಪ್ರಾಂಶುಪಾಲರು, 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಂಚನಹಳ್ಳಿ 





ಐ.ಡಿ.ಎಸ್‌.ಜಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 
ಚಿಕ್ಕಮಗಳೂರು 





(೪೩೩) 





೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ ಭಾಗ - ೨ 








8 ದೊಡ್ಡಯ್ಯ ಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಕ್ಕಬಳ್ಳಾಪುರ 
ಗೇಡ್‌-1 ಪ್ರಾಂಶುಪಾಲರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಣಿಗಲ್‌ 





9 ನಾಗರಾಜ ಎನ್‌. ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ 
ಗ್ರೇಡ್‌-1 ಪ್ರಾಂಶುಪಾಲರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೆ.ಆರ್‌. ನಗರ 





10 ಹುಗ್ಗಿ ಎನ್‌.ವಿ ಸರ್ಕಾರಿ ಬಾಲಕರ ಕಾಲೇಜು, ಕೋಲಾರ 
ಗ್ರೇಡ್‌-1 ಪ್ರಾಂಶುಪಾಲರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಮಲಾನಗರ 





1 ಬಸವರಾಜಯ್ಯ ಸರ್ಕಾರಿ ವಿಜ್ಞಾನ ಕಾಲೇಜು, ಬೆ೦ಗಳೂರು 
ಗ್ರೇಡ್‌-1 ಪ್ರಾಂಶುಪಾಲರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಬ್ಬಿ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎಂ. ನಂದಕುಮಾರ್‌ 


ಪಿ.ಆರ್‌. 1025 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 402 ಸಅಸೇ 2006, ಬೆಂಗಳೂರು, ದಿನಾಂಕ: 23ನೇ ಜುಲೈ 2007 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸಂಸದೀಯ ವ್ಯವಹಾರ ಮತ್ತು ಶಾಸನ ದ ಇಲಾಖೆಯ ಸಹಾಯಕ 
ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 'ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 32 ರಡಿ ಸ್ವತಂತ್ರ ಪ್ರಭಾರದ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಶಾಖಾಧಿಕಾರಿ 
(ಪ್ರಾರೂಪಣಾ)ಗಳಿಗೆ ಕರ್ನಾಟಕ ನಾಗರೇಕ ಸೇವಾ (ಬಡ್ತಿ, ವೇತನ ಹಾಗೂ ಪಿಂಚಣಿಗಳ ಕ್ರಮ ಬದ್ದತೆ) ನಿಯಮಗಳು 
1978ರ ನಿಯಮ 2 (3)ರ ಅನ್ವಯ ಕಲಂ (3)ರಲ್ಲಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 15200-400-16800-450-19500-525-22650-600- 
25650 [ಪಂಷ್ಕೃತ)ರ ಸಹಾಯಕ ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗಳಲ್ಲಿ 
ಸ್ಥಾನಪನ್ನ ಬಡ್ತಿ ನೀಡ ಪ್ರಸ್ತುತ ಅವರುಗಳು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಲ್ಲಿಯೇ ಮುಂದುವರೆಸಲಾಗಿದೆ. 








[ಕಸಂ 'ಹೆಸರು ಮತ್ತು ಇಲಾಖೆ ಸ್ಥಾನಪನ್ನ "ಆಧಾರದ ಮೇರೆಗೆ ನಿಯತಗೊಳಿಸಿದ ದಿನಾಂಕ 
1 ಶ್ರೀಮತಿ ಬಿ.ಜಿ. ಶ್ಯಾಮಲ. 22.7.2006 


ಸ.ಪ್ರಾ. ಹಾಗೂ ಪ.ನಿ.ಸ. ಅ.ಕಾ. 
ಸಂ.ವೃಶಾ.ರ ಇಲಾಖೆ 


1 





2 ಶ್ರೀ ಆರ್‌. ಆಂಜಿನಿ, 31.12.2006 
ಪಾ. ಹಾಗೂ ಪ.ನಿ.ಸ.ಅ.ಕಾ. 


ನ 


ಸಂ.ವ್ಯಶಾ.ರ ಇಲಾಖೆ 


1 LL 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1026 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 241 ಸಅಸೇ 2005, ಬೆ೦ಗಳೂರು, ದಿನಾಂಕ: 23ನೇ ಜುಲೈ 2007 
ಕರ್ನಾಟಕ ಸರ್ಕಾರ ಸಜೆವಾಲಯ ಸೇವೆಗೆ ಸೇರಿದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ 
ಇಲಾಖೆಯ ಸಹಾಯಕ ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ "ಅದೀನ ಕಾರ್ಯದರ್ಶಿ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರಿ ಕ. ನೀಲಕಂಠಾಚಾರ್‌ ಹಾಗೂ ಶ್ರೀ ಜೆ ಶ್ರೀಧರ್‌ ಇವರುಗಳು ತಮ್ಮ ಹುದ್ದೆಯ ಒಂದು ವರ್ಷದ 
ಸ್ಥಾನಪನ್ನ ಅವಧಿಯನ್ನು ದಿನಾಂಕ:21.1.2007ರಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಇಯಮ 19 (3)(ಸಿ) ರ ಅನ್ವಯ ಈ ಮೂಲಕ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1027 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ ೪೩೫ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 81 ಪೊಸಿಪ 2007, ಬೆಂಗಳೂರು, ದಿನಾಂಕ: 17ನೇ ಜುಲೈ 2007 
ಶ್ರೀ ಕೆ.ಟಿ. ಬಾಲಕೃಷ್ಣ ಡೆಪ್ಯೂಟಿ ಕಮೀಷನರ್‌ ಆಫ್‌ ಪೋಲಿಸ್‌ ರವರು ಸ್ಥ ನೇಮಕಾತಿಗಾಗಿ ಕಾಯ್ದೆ 


ದಿನಾಂಕ:28.11.2006 ರಿಂದ 10.12.2006ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಗಣಿಸಿ ಸರ್ಕಾರವು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1028 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ : ಓಇ 883 ಪಿಪಿಇ 2005, ಬೆಂಗಳೂರು, ದಿನಾಂಕ: 23ನೇ ಜುಲೈ 2007 
ಶ್ರೀ ಕೆ. ಕೃಷ್ಣಮೂರ್ತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ 


ಸ ಜಿ.ಎಂ. ಫ್‌.ಸಿ. ನ್ಯಾಯಾಲಯ, 
ತೀರ್ಥಹಳ್ಳಿ ಇವರು ಹಿಂದಿನ ಹುದ್ದೆಗೆ ಹಿಂತಿರುಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಮುಂದಿನ ಸ್ಥಳ ನಿಯುಕ್ತಿಗಾಗಿ ಕಾಯ್ದೆ 
ದಿನಾಂಕ: 6.5.2003 ರಿಂದ 8.9.2003 ರವರೆಗಿನ (ಎರಡೂ ದಿವಸ ಸೇರಿ) ಅವಧಿಯನ್ನು ಅರ್ಹ ರಜೆಯನ್ನಾಗಿ 
ಪರಿಗಣಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನಿಸಾರ್‌ ಅಹಮದ್‌ 
ಪಿ.ಆರ್‌. 1029 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾ. ಮತ್ತು ಸು. ಕಾಫಿಪೋಸ ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ : ಒಇ 187 ಪೊಸಿಪ 2007, ಬೆಂಗಳೂರು, ದಿನಾಂಕ: 26ನೇ ಜುಲ್ಲೆ 2007 


ಶ್ರೀ ಕೆ.ವಿ. ಪುಟ್ಟತಿಮ್ಮೇಗೌಡ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆರ್ಫ ಪೊಲೀಸ 


ಸ್‌ ರವರು ಸ್ಥಳ ನೇಮಕಾತಿಗಾಗಿ 
ಕಾಯ್ದೆ ದಿನಾಂಕ: 2.5.2005 ರಿಂದ 20.6.2005ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 


ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಹಾಗೂ ದಿನಾಂಕ 21.6.2005 ರಿಂದ 10.7.2005 ರ 
ವರೆಗೆ ವೈದ್ಯಕೀಯ ಆಧಾರದ ಮೇಲೆ ಪರಿವರ್ತಿತ ರಜೆಯೆಂದು ಪರಿಗಣಿಸಿ ಮಂಜೂರು ಮಾಡಿ ಸರ್ಕಾರವು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1030 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ : ಓಇ 256 ಪೊಸಿಪ 2007, ಬೆಂಗಳೂರು, ದಿನಾಂಕ: 30ನೇ ಜುಲ್ಲೆ 2007 


ಶ್ರೀ ಆರ್‌. ಲಕ್ಷ 2. ಸಹಾಯಕ ಪೋಲಿಸ್‌ ಆಯುಕ್ತರು ರವರು ಸ್ಥಳ ನೇಮಕಾತಿಗಾಗಿ ಕಾಯ್ದೆ ದಿನಾ೦ಕ:24.2.2007 


ರಿಂದ 1.5.2007 ರವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1031 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸ 


: ಸಿಆಸುಇ 206 ಆಸೇಇ 2007, ಬೆಂಗಳೂರು, ದಿನಾಂಕ: 23ನೇ ಜುಲೆ, 2007 
ಶ್ರೀ ಜಿ.ಎಂ. ಗಂಗಾಧರಸ್ವಾಮಿ, ಕೆ.ಎ.ಎಸ್‌ 


(ಕಿರಿಯ ಶ್ರೇಣಿ) ಪರೀಕ್ಷಾರ್ಥಿ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಛೇರಿ, 
ಕೋಲಾರ ಜಿಲ್ಲೆ, ಕೋಲಾರ ಇವರಿಗೆ ವೈಯಕ್ತಿಕ ಕಾರಣದ ಮೇರೆಗೆ ದಿನಾಂಕ:10.7.2007ರ೦ದ 13.7.2007ರವರೆಗೆ ಕರ್ನಾಟಕ 
ಸಿವಿಲ್‌ ಸೇವಾ ನಿಯಮ 114ರಡಿ ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1032 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 402 SAS 2007 , Bangalore, Dated: 26" July 2007 

In Government Order No. ಸಿಆಸುಇ. 77 ಸಸಿ dated 7.11.2006 the post of Secretary to 
Government Public Works Department (BMICP) Bangalore has been created. 

The Secretary Public Works Department (BMICP), Bangalore would be reporting directly to the 
Minister for Public Works Department. He would also be the Coordinating Secretary for other 
Departments implementing the BMICP projects Other Departments dealing with BMICP would have to 
keep the Secretary, Public Works Department (BMICP) informed regarding the developments and 
decisions with respect to BMICP. He would also be the controlling Secretary for staff of public Works 
Department working for BMICP. 

The services of sri Ramesh Bindurao Zalki, IAS (KN 87), Managing Director, Karnataka Road 
Development Corporation Ltd., Bangalore are withdrawn with immediate effect from the Public Works 
Department and he posted until further orders as Secretary to Government, Public Works Department 
(BMICP) Bangalore in the existing vacancy. 

Sri Ramesh Bindurao Zalki, IAS is also placed in additional charge of the post of the Managing 
Director, Karnataka Road Development Corporation Ltd., Bangalore until further orders. 

By Order and in the name of the Governor of Karnataka, 
TUSHAR GIRINATH 
P.R. 1034 Additional Secretary to Government, 
Department of Personnel and Administrative Reforms (Services) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ವಾಕೈ 47 ರೇಸೇವಿ 2007, ಬೆ೦ಗಳೂರು, ದಿನಾಂಕ: 20ನೇ ಜುಲೈ 2007 
ಯಂದ, ಶ್ರೀ ಜೆ.ಟಿ. ಐಯ್ಯಣ್ಣರೆಡ್ಡಿ, ಅಪರ ನಿರ್ದೇಶಕರು, ರೇಷ್ಮೆ ನಿರ್ದೇಶನಾಲಯ, 


ಆಡಳಿತಾತ್ಮಕ ಹಿತದೃಷ್ಟಿ 
ಬೆ೦ಗಳೂರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ರೇಷ್ಮೆ 
ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ತಲಘಟ್ಟಪುರ, ಬೆಂಗಳೂರು ಈ ಸಂಸ್ಥೆಯ ಉನ್ನತೀಕರಿಸಲಾದ ರಿಜಿಸ್ಟಾರ್‌ ಹುದ್ದೆಗೆ 
ವರ್ಗಾಯಿಸಿ ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ದೇವಿಕ 
ಪಿ.ಆರ್‌. 1039 ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಒಳಾಡಳಿತ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ : ಓಇ 331 ಪಿಪಿಇ 2007, ಬೆ೦ಗಳೂರು, ದಿನಾಂಕ: 24ನೇ ಜುಲೈ 2007 

ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು 
(4)ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ, ಅಂಕಣ (4ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ 5ರಲ್ಲಿ 
ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 











ಕ್ರಸಂ] ನ್ಯಾಯಾಲಯದ ಪ್ರಕರಣ ಪತಪ್‌ರಣ ಸಂಖ್ಯೆ ಪ್ರತಿಪಕರಣದಕ್ಲಿ ಸರ್ಕಾರದ ಪರವಾಗಿ 
ಹೆಸರು ಸಂಖ್ಯೆ Sc/cc/Spl. 00 ಹಾಜರಾಗಲು ಮತ್ತು ಪ್ರಕರಣವನ್ನು 
ಡ್‌ 
50/00/50 ನಡೆಸಲು 
|| cc 
1 2 3 4 ತಿ 
1 ಪ್ರಧಾನ ಜಿಲ್ಲಾ ಮತ್ತು 32/07 33/07 ವಿಶೇಷ ಸರ್ಕಾರಿ ಅಭಿಯೋಜಕರು, 
ಸತ್ರ ನ್ಯಾಯಾಲಯ, ವಿಶೇಷ ಸತ್ರ ನ್ಯಾಯಾಲಯ (50/57) 
ರಾಯಚೂರು. ರಾಯಚೂರು 























ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ 


೪೩೭ 



























































2 ಜೆ.ಎಂಎಫ್‌ಸಿ 5/07 170/06 ಅಧಿಕ ಸಹಾಯಕ ಸರ್ಕಾರಿ 
ನ್ಯಾಯಾಲಯ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಬಾಗೇಪಲ್ಲಿ ಜೆಎಂಎಫ್‌ಸಿ ನ್ಯಾಯಾಲಯ, 

ಚಿಕ್ಕಬಳ್ಳಾಪುರ. 

3 2ನೇ ಅಪರ ಜಿಲ್ಲಾ 63/06 52/07 1ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಮತ್ತು ಸತ್ರ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ನ್ಯಾಯಾಲಯ, ಕೋಲಾರ 
ಕೋಲಾರ 

4 4ನೇ ಜೆಎಂಎಫ್‌ಸಿ 735/05 736/05 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 
ಬೆಳಗಾವಿ ಬೆಳಗಾವಿ 

5 ಅಪರ ಜಿಲ್ಲಾ ಮತ್ತು 74/03 103/06 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ಸತ್ರ ನ್ಯಾಯಾಲಯ, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಮಂಡ್ಯ ನ್ಯಾಯಾಲಯ, ಮಂಡ್ಯ 

6 ಅಧಿಕ ಜೆಎಂಎಫ್‌ಸಿ 876/06 308/07 ಪ್ರಧಾನ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಅಭಿಯೋಜಕರು, ಪ್ರಧಾನ 
ಮೂಡಿಗೆರೆ ಜೆಎಂಎಫ್‌ಸಿ ನ್ಯಾಯಾಲಯ, 

ಮೂಡಿಗೆರೆ 

7 4ನೇ ಜೆಎ೦ಎಫ್‌ಸಿ 1530/06 1620/06 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, 1235/06 383/06 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 
ಬೆಳಗಾವಿ ಬೆಳಗಾವಿ 

$ ತ್ವರಿತ ವಿಲೇವಾರಿ 148/06 18/07 ಅಪರ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಅಪರ ಜಿಲ್ಲಾ ಮತ್ತು ಸತ್ರ 
ಶಿವಮೊಗ್ಗ ನ್ಯಾಯಾಲಯ, ಶಿವಮೊಗ್ಗ 

9 ಪ್ರಧಾನ ಜಿಲ್ಲಾ ಮತ್ತು 73/06 165/06 ಅಪರ ಸರ್ಕಾರಿ ಅಭಿಯೋಜಕರು, 
ಸತ್ರ ನ್ಯಾಯಾಲಯ, ಅಪರ ಜಿಲ್ಲಾ ಮತ್ತು ಸತ್ರ 
ಶಿವಮೊಗ್ಗ ನ್ಯಾಯಾಲಯ ಶಿವಮೊಗ್ಗ 

10 1ನೇ ಜೆಎಂಎಫ್‌ಸಿ 208/07 233/07 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಗದಗ 2ನೇ ಜೆಎಂಎಫ್‌ಸಿ ನ್ಯಾಯಾಲಯ 

ಗದಗ 

11 ಅಪರ ಜಿಲ್ಲಾ ಮತ್ತು 16/06 35/06 ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಸತ್ರ ನ್ಯಾಯಾಲಯ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಬಳ್ಳಾರಿ ಬಳ್ಳಾರಿ 

12 |2ನೇ ಅಪರ ಜಿಲ್ಲಾ 45/06 61/06 ಅಧಿಕ ಸರ್ಕಾರಿ ಅಭಿಯೋಜಕರು, 
ಮತ್ತು ಸತ್ರ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ನ್ಯಾಯಾಲಯ, ಕೋಲಾರ 
ಕೋಲಾರ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನಿಸಾರ್‌ ಅಹಮದ್‌ 
ಪಿ.ಆರ್‌. 1033 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಒಳಾಡಳಿತ ಇಲಾಖೆ 


(ಕಾ. ಮತ್ತು ಸು ಮತ್ತು ಕಾಪಿಪೊಸ ಮತ್ತು ಅಭಿಯೋಗಗಳು) 





೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ ಭಾಗ - ೨ 





ಸಿ 


ಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಜಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 300 ಸಅಸೇ 2007, ಬೆಂಗಳೂರು, ದಿನಾಂಕ: 26ನೇ ಜುಲೈ 2007 
ಶ್ರೀ ಎನ್‌. ದೇವರಾಜು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಅರಣ್ಯ ಪರಿಸರ ಮತ್ತು 

ಜೀವಿ ಶಾಸ್ತ್ರ ಇಲಾಖೆ ಇವರನ್ನು ವೈಜ್ಞಾನಾಧಿಕಾರಿ ಗೇಡ್‌- 2 (ವೇತನ ಶ್ರೇಣಿ ರಹಿತ) ಅರಣ್ಯ ಪರಿಸರ ಮತ್ತು ಜೀವಿ ಶಾಸ್ತ್ರ 
ಇಲಾಖೆ, ಕರ್ನಾಟಕ ಸರ್ಕಾರದ. ಸಚಿವಾಲಯ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿಕ 
ಸುಧಾರನೆ ಇಲಾಖೆಯ ವಶಕ್ಕೆ ಅಧಿಸೂಚನೆ ಸಂಖ್ಯೆ : ಅಪಜೀ 100 ಅಪಸೇ 2007 (1, ದಿನಾಂಕ:4.7೨007ರಲ್ಲಿ 
ನೀಡಿರುವನ್ಹಯ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಖಾಲಿ 
ಇರುವ ಸದರಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್‌.ಆರ್‌. ನಾಗೇಂದ್ರ 

ಪಿ.ಆರ್‌. 1040 ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 179 ಸಅಸೇ 2007, ಬೆ೦ಗಳೂರು, ದಿನಾಂಕ: 28ನೇ ಜುಲೈ 2007 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಹಾಗೂ ಪ್ರಸ್ತುತ ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ ಇಲ್ಲಿ 

ಅಪರ ಆಯುಕ್ತರು (ಆಡಳಿತ ಮತ್ತು ಅಭಿವೃದ್ಧಿ) ಹುದ್ದೆಯಲ್ಲಿ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಹಮೀದ್‌ 
ಹುಸೇನ್‌ ಸೇಠ್‌ (ಹೆಚ್‌.ಹೆಚ್‌.ಸೇಠ್‌) ಸರ್ಕಾರದ ಅಪರ ಕಾರ್ಯದರ್ಶಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ನಿಯೋಜನಾ ಸೇವೆಯಿಂದ ಸಚಿವಾಲಯ ಸೇವೆಗೆ ಹಿಂದಕ್ಕೆ ಪಡೆಯಲಾಗಿದೆ. ಹಾಗೂ ಇವರನ್ನು ಕಂದಾಯ ಇಲಾಖೆಯಲ್ಲಿ 
ಶ್ರೀ ಎಂ.ವಿ ಜಗನ್ನಾಥಗುಪ್ತ ಸರ್ಕಾರದ ಉಪ ಕಾರ್ಯದರ್ಶಿ ಇವರು ದಿನಾಂಕ:31.7.2007ರಂದು ವಯೋ ನಿವೃತ್ತಿ 
ಹೊಂದುವುದರಿಂದ ತೆರವಾಗಲಿರುವ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಕರ್ನಾಟಕ ಸಕಾರ ಸಚಿವಾಲಯ ಸೇವೆ 
(ನೇಮಕಾತಿ) ನಿಯಮಗಳು 1992ರ ಅನ್ವಯ ಸರ್ಕಾರದ ಅಪರ ಕಾರ್ಯದರ್ಶಿ ಹುದ್ದೆ ಎಂದು ಗುರುತಿಸಿ ಈ ಹುದ್ದೆಯಲ್ಲಿ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್‌.ಆರ್‌. ನಾಗೇಂದ್ರ 

ಪಿ.ಆರ್‌. 1041 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ನಗರಾಭಿವೃದ್ಧಿ ಸಚಿವೌಲಯ 


ಅಧಿಸೂಚನೆ 
ಸಂಖ್ಯೆ : ನಅಇ 51 ಅಪ್ರಾಸೇ 2007, ಬೆ೦ಗಳೂರು, ದಿನಾಂಕ: 28ನೇ ಜುಲೈ 2007 

ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆಲೋಇ 123 ಸೇಎಸು 20075 ದಿನಾಂಕ:20.7.07ರಲ್ಲಿ ಶ್ರೀ 
ವಿ. ಜಯರಾಮಯ್ಯ, ಸಹಾಯಕ ಕಾರ್ಯಪಾಲಕ ಎಚಹುಂತತಕು ಬೃಹತ್‌ ಬೆ೦ಗಳೂರು ಮಹಾನಗರಪಾಲಿಕೆ, ಇವರಿಗೆ 
ಕಾರ್ಯಪಾಲಕ ಅಭಿಯಂತರರ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮ 32 ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ 
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಶ್ರೀ ಮಹೇಶ್‌, ಕಾರ್ಯಪಾಲಕ ಅಭಿಯಂತರರು, ಇವರ ಬಡ್ತಿಯಿ೦ದ ತೆರವಾದ 
ಸ್ಥಾನದಲ್ಲಿ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಗೆ ನೀಡಲಾಗಿದೆ. 

ಅದರಂತೆ ಶ್ರೀ ವಿ. ಜಯರಾಮಯ್ಯ ಇವರನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಶ್ರೀ ಮಹೇಶ್‌, 
ಕಾರ್ಯಪಾಲಕ ಅಭಿಯಂತರರು, ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮರು ನೇಮಕ ಮಾಡಿ ಆದೇಶಿಸಿದೆ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 1043 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 65 ಎಲ್‌ಎಜಿ 2006 (ಭಾ), ಬೆಂಗಳೂರು, ದಿನಾಂಕ: 24ನೇ ಜುಲೈ 2007 

ಶ್ರೀ ಬಿ. ಶ್ರೀನಿವಾಸಗೌಡ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳ 1977ರ ನಿಯಮ 23ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತುಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ ೪೩೯ 





ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸರ್ಕಾರಿ 
ವಕೀಲರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ : ವಾಕೈೆ 131 ಕೈಸೇವಿ 2006, ಬೆಂಗಳೂರು, ದಿನಾಂಕ: 27ನೇ ಜುಲೈ 2007 

ಸರ್ಕಾರದ ಅಧಿಸೂಚನೆ ದಿ:7.7.2007ನ್ನು ಭಾಗಶಃ ಮಾರ್ಪಡಿಸಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ 
ಕೆಳಕಂಡ ಉಪ ನಿರ್ದೇಶರುಗಳ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ನಿಯೋಜನೆ ಮೇರೆಗೆ ಹಾಗೂ ಇಲಾಖೆಗಳಳ್ಲಿಯೇ 
ಮುಂದುವರಿಯುವಂತೆ ಆದೇಶಿಸಿದೆ. 


ಪಿ.ಆರ್‌. 1044 





ಕ್ರಸಂ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಪ್ರಸ್ತುತ 


ಎ ದು 


ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಹುದ್ದೆ ಮತ್ತು ನಏಮಕ ಮಾಡಿರುವ ಸ್ಥಳ 





ಧಿ 
1 ಶ್ರೀ ಕೆ.ಎಲ್‌. ಬಸವರಾಜು, 

ಉಪ ನಿರ್ದೇಶಕರು, 

ಜಿಲ್ಲಾ ಕೈಗಾರಿಕಾ ಕೇ೦ದ್ರ ಗುಲ್ಬರ್ಗ 


ಉಪ ನಿರ್ದೇಶಕರು 

ನಿಯೋಜನೆ ಮೇರೆಗೆ ಕಾರ್ಯ ನಿರ್ವಾಹಕ 
ಅಧಿಕಾರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌, 
ರಾಜ್‌ ಇಲಾಖೆ ಮಳವಳ್ಳಿ ಮಂಡ್ಯ ಜಿಲ್ಲೆ 





2 ಶ್ರೀ ಬಿ.ಕೆ. ಶಿವಕುಮಾರ್‌ 
ಉಪ ನಿರ್ದೇಶಕರು (ಖಾಗ್ರಾ) 
ಜಿಲ್ಲಾ ಪಂಚಾಯತ್‌ ಹಾವೇರಿ 


ಉಪ ನಿರ್ದೇಶಕರು, ನಿಯೋಜನೆ ಮೇರೆಗೆ ಕೈಮಗ್ಗ 
ಮತ್ತು ಜವಳಿ ಇಲಾಖೆ ಬೆ೦ಗಳೂರು. 





3 ಶ್ರೀ ವಿ. ಲೋಕೇಶ್‌, 
ಉಪ ನಿರ್ದೇಶಕರು (ಖಾಗ್ರಾ) 
ಜಿಲ್ಲಾ ಪಂಚಾಯತ್‌, ಬಿಜಾಪುರ 


ಉಪ ನಿರ್ದೇಶಕರು, ನಿಯೋಜನೆ ಮೇರೆಗೆ ಉಪ 
ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು 
ನಾಗರೀಕ ಸರಬರಾಜು ನಿಗಮ ಬೆ೦ಗಳೂರು 
(ಉತ್ತರ) 





4 ಶ್ರೀ ದೊಡ್ಡಬಸವರಾಜು 
ಉಪ ನಿರ್ದೇಶಕರು (ಖಾಗ್ರಾ) 
ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ. 











ಉಪ ನಿರ್ದೇಶಕರು, ನಿಯೋಜನೆ ಮೇರೆಗೆ ಕೈಮಗ್ಗ 
ಮತ್ತು ಜವಳಿ ಇಲಾಖೆ, ಬಾಗಲಕೋಟೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1045 


ಎಲ್‌.ಎಸ್‌. ವಾಸನ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


HIGH COURT OF KARNATAKA 
NOTIFICATION No. GOB (1) 1/2007 Bangalore, Dated: 31° July 2007 
The Presiding Officer of the Court of XVIll Addl. City Civil & Sessions Judge, Bangalore City is 
concurrently appointed as the Presiding Officer of the Court XXIV Addl. City Civil & Sessions Judge, 
Bangalore City (Vacant Court), with immediate effect and until further orders. 


P.R. 1046 


By Order and in the High Court, 
R.B. BUDIHAL 
Registrar General. 


ಒಳಾಡಳಿತ ಸಜಿವಾಲಯ 
ಅಧಿಸೂಚನೆ ಸಂಖ್ಯೆ : ಓಇ 114 ಕಅಸೇ 2007, ಬೆ೦ಗಳೂರು, ದಿನಾಂಕ: 30ನೇ ಜುಲೈ 2007 
ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಈ ಕೆಳಕ೦ಡ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಿಗೆ 
ವೇತನ ಶ್ರೇಣಿ ರೂ.  10800-300-12300-350-14400-400-16800-450-19500-525-20025 ರಲ್ಲಿ ಪ್ರಾದೇಶಿಕ 





೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೬, ೨೦೦೭ ಭಾಗ - ೨ 





ಅಗ್ನಿಶಾಮಕ ಅಧಿಕಾರಿ ಹುದ್ದೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಲ್ಲಿ ಬಡ್ತಿ ನೀಡಿ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮುಂದಿನ ಆದೇಶದವರೆಗೆ ನೇಮಿಸಿದೆ. 











ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, 
ಪೀಣ್ಯ ಅಗ್ನಿಶಾಮಕ ಠಾಣೆ ಬೆ೦ಗಳೂರು 


ಕ್ರಸಂ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯ ಹಸರು, ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಹುದ್ದೆಗೆ ಬಡ್ತಿ 
ನೀಡಿ ಸ್ಥಳ ನಿಯುಕ್ತಿ ಮಾಡಿರುವ ಬಗ್ಗೆ 
ಶ್ರೀ ಫಜ್ಜುಲ್ಲಾ ರೆಹಮಾನ್‌ ಷರೀಪ್‌, ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, 
ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬೆ೦ಗಳೂರು ಪೂರ್ವ ವಲಯ, ಬೆ೦ಗಳೂರು 
ಬನಶಂಕರಿ ಅಗ್ನಿಶಾಮಕ ಠಾಣೆ ಬೆಂಗಳೂರು 
2 ಶ್ರೀ ಅಣ್ಣೇಗೌಡ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ 


ಬೆ೦ಗಳೂರು ಪಶ್ಚಿಮ ವಲಯ, ಬೆ೦ಗಳೂರು 





ಶ್ರೀ ಪಿ.ಜಿ. ರಾಜು 
ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ 
ರಾಯಚೂರು ಅಗ್ನಿಶಾಮಕ ಠಾಣೆ ಬೆಂಗಳೂರು 


ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, 
ಹುಬ್ಬಳ್ಳಿ ವಲಯ ಹುಬ್ಬಳ್ಳಿ ಐ.ಎಫ್‌. ಬಡೆಬಡೆ 
ಇವರ ಬಡ್ಡಿಯಿಂದ ತೆರವಾಗುವ ಹುದ್ದೆಗೆ 


























4 ಶ್ರೀ ಜೆ.ಎಚ್‌. ರವಿಶಂಕರ್‌ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ 
ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಬೆ೦ಗಳೂರು ದಕ್ಷಿಣ ವಲಯ, ಬೆ೦ಗಳೂರು 
ಉತ್ತರ ಅಗ್ನಿಶಾ೦ಕ ಠಾಣೆ ಬೆ೦ಗಳೂರು 
ಚ ಶ್ರೀ ಟಿ.ಎಸ್‌. ಶಿವಶ೦ಕರ್‌ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, 
ಜಿಲ್ಲ ಅಗ್ನಿಶಾಮಕ ಅಧಿಕಾರಿ ಉತ್ತರ ವಲಯ, ಬೆಂಗಳೂರು. 
ಮೈಸೂರು ಅಗ್ನಿಶಾಮಕ ಠಾಣೆ ಮೈಸೂರು 
6 ಶ್ರೀ ಎಫ್‌ ARR ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಅಗ್ನಿಶಾಮಕ 
ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ (ತರಬೇತಿ) ಆರ್‌.ಎ. ಮತ್ತು ತುರ್ತು ಸೇವೆಗಳ ಅಕಾಡೆಮಿ, ಬೆ೦ಗಳೂರು. 
ಮುಂಡ್ಕುರ್‌ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ 
ಅಕಾಡೆಮಿ ಬೆಂಗಳೂರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಮುನಿಪ್ರಸಾದ್‌ 
ಪಿ.ಆರ್‌. 1048 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಮಮಇ 196 ಮಮಅ 2007, ಬೆಂಗಳೂರು, ದಿನಾಂಕ: 11ನೇ ಜುಲೈ 2007 
ಇಂಡೀಸೆಂಟ್‌ ರೆಪ್ರೆಸೆಂಟೇಷನ್‌ ಆರ್ಫ ವುಮನ್‌ (ಪ್ರಾಹಿಬಿಷನ್‌) ಅಧಿನಿಯಮ, 1986ರ ಪ್ರಕರಣ 5(1)ರಲ್ಲಿರುವ 
ಅಧಿಕಾರವನ್ನು ಚಲಾಯಿಸಿ, ಬೆ೦ಗಳೂರು ಜಿಲ್ಲೆಯನ್ನು ಹೊರತುಪಡಿಸಿ, ಉಳಿದ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳನ್ನು ಸಂಬಂಧಪಟ್ಟ ಜಿಲ್ಲಾ/ತಾಲ್ಲೂಕು ವ್ಯಾಪ್ತಿಯಲ್ಲಿ, ಕಾಯ್ದೆಯಲ್ಲಿ ನಿಗದಿ 
ಪಡಿಸಿರುವ ಕರ್ತವ್ಯಗಳನ್ನು ನಿರ್ವಹಿಸಲು ಅಧಿಕರಿಸುವ ಅಧಿಕಾರಿಗಳೆಂದು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಏ. ಶಿವಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಓಇ 135 ಪೊಸಿಪ 2007, ಬೆಂಗಳೂರು, ದಿನಾಂಕ: 30ನೇ ಜುಲೈ 2007 
ಶ್ರೀ ಎಸ್‌.ಕೆ. ಮುಳಸಾವಲಗಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೋಲಿಸ್‌ ರವರು ಸ್ಥಳ ನೇಮಕಾತಿಗಾಗಿ 
ಕಾಯ್ದೆ ದಿನಾಂಕ ;18.6.2006 ರಿಂದ 23.6.2006ರ ವರೆಗೆ 6 ದಿವಸಗಳು ಸೇರುವಿಕೆ ಕಾಲವೆಂದು ಹಾಗೂ 
ದಿನಾಂಕ:24.6.2006 ರಿಂದ 6.11.2006ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಪಿ.ಆರ್‌. 1049 


ಪಿ.ಆರ್‌. 1051 


